ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಎಂ.ಎ. ಗೋಪಾಲಸ್ವಾಮಿ (ಸ್ಥಳೀಯ 
ಸಂಸ್ಕೆಗಳ ಕ್ಷೇತ್ರ) 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


336 


ಉತ್ತರಿಸಬೇಕಾದ ದಿನಾಂಕ 


03.02.2021 


ಉತ್ತರಿಸಬೇಕಾದ ಸಚಿವರು 


ವಸತಿ ಸಚಿವರು 


ಕ. ಸಂ. 


ಪ್ರಶ್ನೆ 


ಉತ್ತರ 


(ಅ) 


ವಸತಿ ಇಲಾಖೆಯ ವಿವಿಧ 
ಯೋಜನೆಗಳಡಿ ಹಂಚಿಕೆ 
ಮಾಡುವ “ಮನೆಗಳನ್ನು 
ಪಡೆಯಲು ನಿಗಧಿಪಡಿಸಿರುವ 
ಮಾನದಂಡಗಳೇನು: ಈ 
ಯೋಜನೆಗಳಡಿ ಹಾಸನ ಜಿಲ್ಲೆಗೆ 
ಕಳೆದ 3 ವರ್ಷಗಳಲ್ಲಿ 
ಹಂಚಿಕೆಯಾದ ಮನೆಗಳೆಷ್ಟು ; 
ಈ ಮನೆಗಳನ್ನು 
ಫಲಾನುಭವಿಗಳೆಷ್ಟು :; 

(ಫಲಾನುಭವಿ ಹೆಸರು, 
ಹೋಬಳಿ, ತಾಲ್ಲೂಕು 

ಜಾತಿ ವಿವರ ನೀಡುವುದು) 


ಗ್ರಾಮ, 
ಮತ್ತು 


ಪಡೆದಿರುವ. 
ಯೋಜನೆಯಡಿ 


ವಸತಿ ಇಲಾಖೆಯ ವಿವಿಧ' ಗ್ರಾಮೀಣ 
ಯೋಜನೆಗಳಡಿ ಹಂಚಿಕೆ ಮಾಡುವ ಮನೆಗಳನ್ನು 
ಪಡೆಯಲು ನಿಗಧಿಪಡಿಸಿರುವ ಮಾನದಂಡಗಳನ್ನು 
ಮತ್ತು ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ(ನಗರ) 
ಯಡಿ ಫಲಾನುಭವಿಗಳನ್ನು ಗುರುತಿಸಲು/ ಆಯ್ಕೆ 
ಮಾಡುವ 'ಮಾನದಂಡಗಳನ್ನು ಅನುಬಂಧದಲ್ಲಿ 
ಒದಗಿಸಲಾಗಿದೆ. 


ಹಾಸನ ಜಿಲ್ಲೆಯಲ್ಲಿ 2017-18 ನೇ ಸಾಲಿನಿಂದ |" 
2019-20 ನೇ ಸಾಲಿನವರೆಗೆ ವಿವಿಧ ವಸತಿ 
ಒಟ್ಟು 214200 ಮನೆಗಳನ್ನು 
ಮಂಜೂರು ಮಾಡಿ ಫಲಾನುಭವಿಗಳಿಗೆ ಕಾಮಗಾರಿ 
ಆದೇಶ ನೀಡಲಾಗಿದೆ. 


ಫಲಾನುಭವಿವಾರು ಮತ್ತು ಗ್ರಾಮವಾರು. 
ವಿವರವನ್ನು ಅನುಬಂಧ 1 ರಲ್ಲಿ ಒದಗಿಸಲಾಗಿದೆ. 


(ಆ) | ಹಂಚಿಕೆಯಾಗಿರುವ. ಮನೆಗಳಿಗೆ ಮೇಲೆ ತಿಳಿಸಿದ ಹಂಚಿಕೆಯಾದ ಮನೆಗಳಿಗೆ ಒಟ್ಟು 
ಇಲ್ಲಿಯವರೆಗೆ ರೂ.137.08 ಕೋಟಿಗಳನ್ನು ಜಿ.ಪಿ.ಎಸ್‌ ಆಧಾರಿತ 
ಬಿಡುಗಡೆಯಾಗಿರುವ ಭೌತಿಕ ಪ್ರಗತಿಗನುಗುಣವಾಗಿ ಫಲಾನುಭವಿಗಳಿಗೆ 
ಅನುದಾನವೆಷ್ಟು ; ಬಿಡುಗಡೆ ಮಾಡಲಾಗಿದೆ. 
ಖರ್ಚಾಗಿರುವ 
ಅನುದಾನವೆಷ್ಟು ; ಅನುದಾನ ಬಿಡುಗಡೆಯಾಗಿರುವ ಫಲಾನುಭವಿ 
ಮಂಜೂರಾಗದೇ ಬಾಕಿ | ಹೆಸರು, ಗ್ರಾಮ, ಹೋಬಳಿ, ತಾಲ್ಲೂಕು ಮತ್ತು ಜಾತಿ 
ಉಳಿದಿರುವ ಅನುದಾನವೆಷ್ಟು ; | ಬಿವರಗಳನ್ನು ಅನುಬಂಧ-2 ರಲ್ಲಿ ಒದಗಿಸಲಾಗಿದೆ. 
ಘಲಾನುಭವಿ ಹೆಸರು, ಗ್ರಾಮ, | ಪ್ರಸ್ತುತ ಭೌತಿಕ ಪ್ರಗತಿಗೆ ಎದುರಾಗಿ ವಿಜಿಲ್‌ ್ಯಪ್‌ 
ಹೋಬಳಿ, ತಾಲ್ಲೂಕು ,ಮತ್ತು | ಮ್ಹೂಲಕ ಪರಿಶೀಲಿಸಲಾದ ಯಾವುದೇ 
ಜಾತಿ ವಿವರ ನೀಡುವುದು) ಫಲಾನುಭವಿಗಳಿಗೆ ಅನುದಾನ ಬಿಡುಗಡೆ ಮಾಡಲು 

ಬಾಕಿ ಇರುವುದಿಲ್ಲ. 

(ಇ) | ಹಾಸನ ಜಿಲ್ಲೆಯಲ್ಲಿರುವ 2018ರ ವಸತಿ/ನಿವೇಶನ ರಹಿತರ ಸಮೀಕ್ಲೆಯ 


ನಿರ್ವಸತಿಕರ ಸಂಖ್ಯೆ ಎಷ್ಟು; ಈ 
ನಿರ್ವಸತಿಕರಿಗೆ ಯಾವ 
ಕಾಲಮಿತಿಯೊಳಗೆ ವಸತಿ 
ಕಲ್ಪಿಸಲಾಗುವುದು ? 

(ನಿರ್ವಸತಿಕರ ಹೆಸರು, 
ಹೋಬಳಿ, ತಾಲ್ಲೂಕು 
ಜಾತಿವಾರು 


ಗ್ರಾಮ, 
ಮತ್ತು 


ಪುಕಾರ ಹಾಸನ ಜಿಲ್ಲೆಯ ಗ್ರಾಮೀಣ, ಪ್ರದೇಶದಲ್ಲಿ 
ಒಟ್ಟು 57309 ವಸತಿ ರಹಿತರು ಕಂಡು ಬಂದಿರುತ್ತಾರೆ. 


ಫಲಾನುಭವಿ | ಹೆಸರು, ಗ್ರಾಮ, ಹೋಬಳಿ, 


ತಾಲ್ಲೂಕು ಮತ್ತು ಜಾತಿ ವಿವರಗಳನ್ನು ಅನುಟರಿಥು3 
ರಲ್ಲಿ ಒದಗಿಸಲಾಗಿದೆ. . 


"ಮಾಹಿತಿಯೊಂದಿಗೆ | 


ವವರ ನೀಡುವುದು) 


ಆಯವ್ಯಯದಲ್ಲಿ 


ವಹಿಸಲಾಗುವುದು. 


ವಸತಿ ರಹಿತರಿಗೆ ಸರ್ಕಾರವು ಪ್ರತಿ ವರ್ಷ 


ಒದಗಿಸಲಾಗುವ ಅನುದಾನಕ್ಕೆ 


ಅನುಗುಣವಾಗಿ ಎಲ್ಲಾ ವಸತಿ ರಹಿತರಿಗೆ ಆದ್ಯತೆ 
ಮೇರೆಗೆ ಮನೆಗಳನ್ನು ಮಂಜೂರು ಮಾಡಲು ಕ್ರಮ 


ಸ೦ಖ್ಯೆ :ವಇ 50 ಹೆಚ್‌ಎಎಂ 2021 


EN 
(ವಿ. ಸೋಮಣ್ಲ) 
ವಸತಿ ಸಚಿವರು 


